ಚುಕ್ಕೆ ಗುರುತಿಲ್ಲದ 
ಸದಸ್ಯರ ಹೆಸರು 


a 
ಪಶ್ನೆ ಸ 


ಜಲು ನಕ್ರ 


ಕರ್ನಾಟಕ ವಿಧಾನ ಪರಿಷತ್ತು 


೦ಖ್ಯೆ 


1096 (949) 


ಶ್ರೀ ಎಂ.ನಾರಾಯಣಸ್ಥಾಮಿ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


ಉತ್ತರಿಸುವವರು ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು 
ಉತ್ತರಿಸುವ ' ದಿನಾಂಕ 29.09.2020 
ಕ್ರಸಂ. ಪ್ರಶ್ನೆ ಉತ್ತರ | 
ಅ ಇನ್ಸ್‌ವೆಸ್ಟ್‌ ಕರ್ನಾಟಕ ಎಂಬ | 2000, 2010, 2012 ಮತ್ತು 2016 ರಲ್ಲಿ ಜಾಗತಿಕ ಬಂಡವಾಳ ಹೂಡಿಕೆದಾರರ 
ಸಮಾವೇಶವನ್ನು ಮಾಡಿ ಈ | ಸಮಾವೇಶ; ಇನ್ನೆಸ್ನ್‌ಕರ್ನಾಟಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸದರಿ 
ತನಕ ಎಷ್ಟು ಹೊಸ | ಸಮಾವೇಶಗಳಲ್ಲಿ ಆದಂತಹ ಒಪ್ಪಂದಗಳು ; ಹೂಡಿಕೆಯ ಮೊತ್ತ ಉದ್ಯೋಗ 
ಕಂಪನಿಗಳಿಗೆ ಬಂಡವಾಳ | ಅವಕಾಶಗಳ ವಿವರಗಳು ಕೆಳಕಂಡಂತಿದೆ. ; 
ಹೂಡಿಕೆದಾರರನ್ನು 
ಆಕರ್ಷಿಸಲಾಗಿದೆ; ಹಾಗೂ ಸಮಾವೇಶ WR ಒಡಂಬಡಿಕೆ; ಬಂಡವಾಳ'7 ಉಡ್ಕ್ಯೋಗ” 
ಅವು ಯಾವುವು; ಎಷ್ಟು ಅನುಮೋದನೆಯಾದ] ಹೂಡಿಕೆ ಸೃಜನೆ 
ಬಂಡವಾಳ ಹೂಡಿಕೆ ಆಗಿದೆ; ಗ ಫಫನ (Rk 
ಗಳಲ್ಲಿ) 
2000 ವಿಶ್ವ ಬಂಡವಾಳ |. 254 27160.00 98965 
ಹೂಡಿಕೆದಾರರ ಸಮಾವೇಶ |" k 
(5 ಮತ್ತು 8 ಜೂನ್‌ 2000) 
2010 ವಿಶ್ವ ಬಂಡವಾಳ. 389 392768.00 | 735292 
ಹೂಡಿಕೆದಾರರ ಸಮಾವೇಶ 
(4 ಮತ್ತು 5 ಜೂನ್‌ 2010) | | 
2012 ವಿಶ್ವ ಬಂಡವಾಳೆ TE] 67706800 | 1527687 1 
ಹೂಡಿಕೆದಾರರ ಸಮಾವೇಶ | 
| (7 ಮತ್ತು 8 ಜೂನ್‌ 2012) 
ಆ ಇದರಿಂದ ಎಷ್ಟು ಉದ್ಯೋಗ 2016 ಇನ್ಸೆಸ್ಟ್‌ ಕರ್ನಾಟಕ 1202 305584.00 { 65208 
ಸೃಷ್ಟಿಯಾಗಿವೆ; ಸಮಾವೇಶ 
(3,4 ಮತ್ತು 5 ಫೆಬ್ರವರಿ 2016) 


ಸದರಿ ಬಂಡವಾಳ ಹೂಡಿಕೆ ಸಮಾವೇಶಗಳಿಂದ " ರಾಜ್ಯದಲ್ಲಿ 372 
ಯೋಜನೆಗಳು ಅನುಷ್ಠಾನಗೊಂಡಿದ್ದು, ಒಟ್ಟು ರೂ.129399 ಕೋಟಿ ಬಂಡವಾಳ 
ಹೂಡಿಕೆಯಾಗಿದೆ ಹಾಗೂ 318624 ಜನರಿಗೆ ಉದ್ಯೋಗ ಸೃಜನೆಯಾಗಿದೆ. 
ಉಳಿದಂತೆ, 1418 ಯೋಜನೆಗಳು ವಿವಿಢ ಅನುಷ್ಠಾನ ಹಂತಗಳಲ್ಲಿ 
ಅನುಷ್ಠಾನಗೊಳ್ಳುತ್ತಿದ್ದು, ಇವುಗಳಿಂದ ರೂ.556712.00 ಕೋಟಿ ಬಂಡವಾಳ 
ಹೂಡಿಕೆಯಾಗಲಿದೆ. 


He 


ಇ [ಕೈಗಾರಿಕ ಸ್ನೇಹಿ ಪಟ್ಟಿಯಿಂದ 
ಕರ್ನಾಟಕ ರಾಜ್ಯ 
ಕೆಳಗಿಳಿದಿರುವುದು ಸರ್ಕಾರದ 


ಗಮನಕ್ಕೆ ಬಂದಿದೆಯೇ; 


2019ರ ಸಾಲಿಗೆ ಕೈಗಾರಿಕೆ ಮತ್ತು ಆಂತರಿಕ ವ್ಯವಹಾರ ಉತ್ತೇಜನ ಇಲಾಖೆ 
ಭಾರತ ದ ಪ್ರಕಟವಾದ ಉದ್ಯಮ . NS ರಾಜ್ಯಗಳ ಪಟ್ಟಿಯಲ್ಲಿ 
(Ease of Doing Business) ಒಟ್ಟು ನೀಡಲಾಗಿರುವ 29 ಸ್ಥಾನಗಳಲ್ಲ 
ರಾಜ್ಯವನ್ನು 17ನೇ ಸ್ಥಾನದಲ್ಲಿ ಗುರುತಿಸಲಾಗಿದೆ. 


ಈ ಬಂದಿದ್ದಲ್ಲಿ, ಇದಕ್ಕೆ 
ಕಾರಣವೇನು; ಈ ಕುರಿತು 


ಕೈಗೊಳ್ಳಲಾದ ಕ್ರಮವೇನು? 


3 


2019ರ ಸಾಲಿನಲ್ಲಿ ಕೇಂದ್ರ ಸರ್ಕಾರವು ನೀಡಲಾಗಿದ್ದ ಒಟ್ಟು 187 ಸುಧಾರಣಾ 
ಅಂಶಗಳ ಅನುಷ್ಠಾನದ ಗುರಿಯನ್ನು ಕರ್ನಾಟಕ - “ರಾಜ್ಯವು ಸೇರಿದಂತೆ ಒಟ್ಟು 6 
ರಾಜ್ಯಗಳು ಮಾತ್ರ” 187 ಅಂಶಗಳನ್ನು ಅನುಷ್ಠಾನಗೊಳಿಸಿದ್ದು ಇದನ್ನು ಕೈಗಾರಿಕೆ 
ಮಠು ಆಂತರಿಕ ವ್ಯವಹಾರ ಹತವ ಇಲಾಖೆ ಭಾರತ ಸರ್ಕಾರದ (DPIT- 
Business Reform Action Plan) ವೆಬ್‌ಸೈಟ್‌ ಅಲ್ಲಿ ಪ್ರಕಟಿಸಲಾಗಿದೆ. 
ಮುಂದುವರೆದಂತೆ ರಾಜ್ಯಗಳಿಗೆ ರ್ಯಾಂಕ್‌ಗಳನ್ನು ನೀಡುವ ಮಾನದಂಡದ 
ಸಂದರ್ಭದಲ್ಲಿ ಸುಧಾರಣಾ ಅಂಶಗಳ ಅನುಷ್ಠಾನದೊಂದಿಗೆ ಈ 'ಅಂಶಗಳಿಗೆ 
ಒಳಪಟ್ಟಂತೆ ಸೇವೆಗಳನ್ನು ಪಡೆಯಲಾಗಿರುವ ಉದ್ಯಮಶೀಲರು/ 
ಕೈಗಾರಿಕೋದ್ಯಮಿಗಳು ನೀಡುವ ಪ್ರತಿಕ್ರಿಯೆಗಳು (dba) ಸಹ 
ಒಳಗೊಂಡಿರುತ್ತದೆ. ಉದ್ಯಮಶೀಲರು/ಕೈಗಾರಿಕೋದ್ಯಮಿಗಳಿಗೆ ರಾಜ್ಯದಲ್ಲಿ 
ಲಭ್ಯವಿರುವ ಸೇವೆಗಳ ವಿವರಗಳನ್ನು ಸಕಾಲದಲ್ಲಿ ನೀಡಲಾಗಿತ್ತು. 


2020ರ 'ಸದರಿ ಸಾಲಿಗೆ ಉದ್ಯಮ ಸ್ಮೇಹಿ (Ease of Doing Business) 
2020ರ ಅಡಿಯಲ್ಲಿ ರಾಜ್ಯದಲ್ಲಿ ಒಟ್ಟು 301 ಸುಧಾರಣಾ ಅಂಶಗಳನ್ನು 
ಅನುಷ್ಠಾನಗೊಳಿಸಲು ವಿವರಗಳನ್ನು ಕೈಗಾರಿಕೆ ಮತ್ತು ಆಂತರಿಕ ವ್ಯವಹಾರ 
ಉತ್ತೇಜನ ಇಲಾಖೆ ಭಾರತ ಸರ್ಕಾರದಿಂದ ನೀಡಲಾಗಿದ್ದು ಪ ಸದರಿ 
ವರ್ಷದಲ್ಲಿ ರಾಜ್ಯಕ್ಕೆ ಹೆಚ್ಚನ ಸ್ಥಾನ ದೊರಕಿಸಿಕೊಳ್ಳಲು ಅವಶ್ಯವಿರುವ ಎಲ್ಲಾ 
ಪೂರಕ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು ಸಂಬಂಧಿಸಿದ ಎಲ್ಲಾ 
ಇಲಾಖೆಗಳೊಂದಿಗೆ ಕ್ರಮವಹಿಸಲಾಗುತ್ತದೆ. ಅಲ್ಲದೆ "ಮುಖ್ಯ ಕಾರ್ಯದರ್ಶಿಗಳು, 
ಕರ್ನಾಟಕ ಸರ್ಕಾರರವರ ನೇತೃತ್ವದಲ್ಲಿ ಆಗಿಂದ್ಲಾಗ್ಗೆ Ed ಅಂಶಗಳ 
ಅನುಷ್ಠಾನ ಕುರಿತಂತೆ ಸಭೆಗಳನ್ನು ಆಯೋಜಿಸುವ ಮೂಲಕ ಕ್ರಮ 
ಕೈಗೊಳ್ಳಲಾಗುತ್ತಿದೆ. i 


ಸಿ 270 ಎಸ್‌ಪಿಐ 2020 


(ಜಗದೀಶ್‌ ಶೆಟ್ಟರ್‌) 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚೆವರು 


